ಓದುವ ಕಾಯಿಲೆ 


Reading disease 


- ಇಂದಿರಾ ವಿಜಯಸಿ೦ಹ 


ಓದುವುದು ಒಂದು ಸಾಂಕ್ರಾಮಿಕ ರೋಗದಂತೆ : ಅದನ್ನು 

ಅಂಟಿಸಿಕೊಳ್ಳಬೇಕು; ಕಲಿಸಲಾಗುವುದಿವುದಿಲ್ಲ. (ಮತ್ತೆ 

ಯಾರಿಗೆ ಅದು ಅಂಟೆರುವುದಿಲ್ಲವೂ ಅವರಿಂದ ಅಂಟಿಸಿಕೊಳ್ಳಲಾಗದು. 
ಕಿಸ್ಟೀನ್‌ ನಟ್ಟಿಲ್‌ (1983:1927) 


ನನ್ನದೇ ಉದಾಹರಣೆ ತೆಗೆದುಕೊಂಡರೆ, ನಾನು ತುಂಬ ಎಳವೆಯಲ್ಲೇ 
ಓದಿನ ಸೋಂಕಿಗೆ ತುತ್ತಾದೆ ಮತ್ತು ನನ್ನ ಮೊದಲ ಮಗುವಿಗೆ ಅವಳ ಮೊದಲ 
ಹುಟ್ಟಿಹಬ್ಬದೊಳಗೇ ಸೋಂಕು ತಗಲಿಸುವುದರಲ್ಲಿ ಯಶಸ್ವಿಯಾಗಿದೆ! ಇಲ್ಲ, 
ಪ್ರಚಂಡ ಶಿಶುವೇನೂ ಆಗಿರಲಿಲ್ಲ ಅವಳು. ಓದಿನ ಅತ್ಯ೦ತ ಸರಳ, ತುಂಬಾ 
ಕೆಳಮಟ್ಟಿದ ಪರೀಕ್ಷೆಯಲ್ಲೂ ಅವಳು ಪಾಸಾಗುವಂತಿರಲಿಲ್ಲ. ಆದರೆ ಇದನ್ನು 
ನೋಡಿ: 'ಬೀಟ್ರಿಕ್ಸ್‌ ಪಾಟರ್‌ ನ ಪೀಟರ್‌ ಮೊಲ' ಕತೆಯ ಪಠ್ಯಕ್ಕೆ ಅನುಗುಣವಾದ 
ಕ್ರಿಯೆಗಳ ಸರಣಿಯನ್ನೇ ಆಕೆ ಮಾಡಿತೋರಿಸ-ಬಲ್ಲವಳಾಗಿದ್ದಳು. ಅವೆಲ್ಲ 
ಅವಳಿಗೆ ಕತೆಯನ್ನು ಗಟ್ಟೆಯಾಗಿ ಓದಿ ಹೇಳುವಾಗ ನಾನು ಮಾಡುತ್ತಿದ್ದ 
ಹಾವಭಾವಗಳ ಅನುಕರಣೆಯೇ ಆಗಿತ್ತೆಂಬುದರಲ್ಲಿ ಅನುಮಾನವೇ ಇಲ್ಲ. ಬಲು 
ಬೇಗ ಬೇರೆ ಬೇರೆ ವಿಷಯಗಳ ಕುರಿತ ಬಗೆ ಬಗೆಯ ಪುಸ್ತಕಗಳು ತುಂಬಿದ 
ಕಪಾಟಿನ್ನು ಅಂಬೆಗಾಲಿಕ್ಕುತ್ತ ಸಮೀಪಿಸಿ ತನ್ನ ಪುಸಕವನ್ನೇ ಆಕೆ ಆಯ್ದುಹೊಳ್ಳ 
ಸರಿಯಾಗಿ ಲಾರಂಬಿಸಿದಳು. ಅವಳು ಯಾವಾಗ ಹೇಗೆ ಓದುವ ತಂತ್ರಗಳನ್ನು 
ಕಲಿತುಕೊಂಡಳೋ ನಮಗಾರಿಗೂ ಸ್ಪಷ್ಟವಿಲ್ಲ. ಡೊಮನ್‌ ರ 'ಪೂರ್ಣ' ಪದ 
ವಿಧಾನವನ್ನು ಪ್ರಯೋಗಿಸಿದ ಪೂರಕ ನೆನಪಷ್ಟೇ ನಮಗಿರುವುದು. ಅದನ್ನೂ 
ಹೆಚ್ಚು ದಿನ ನಡೆಸಲಿಲ್ಲ. ನಂತರದ ವರ್ಷಗಳಲ್ಲಿ ಈ ಮಗು ಓದುವುದರಲ್ಲಿ 
ಮಗ್ಗ್ನಳಾಗಿಯೇ ದಿನಗಳೆಯುತ್ತಿರುವಂತೆ ತೋರುತ್ತಿತ್ತು. ಒಂದು ಕೈಯಲ್ಲಿ ತನ್ನ 
ದೈನಿಕದ ಕೆಲಸಗಳನ್ನು ಮಾಡುತ್ತಿರುವಾಗಲೂ ಇನ್ನೊಂದು ಕೈಯಲ್ಲಿ ಪುಸಕ 
ಹಿಡಿದು ಓದುತ್ತಿದ್ದಳು. "ಊಟ ಮಾಡುವಾಗ ಓದಬಾರದು” ಎಂಬ ಊಟದ 
ಹೊತ್ತಿನಲ್ಲಿ ನಾವು ಮಕ್ಕಳಾಗಿದ್ದಾಗ ನಮ್ಮ ತಾಯಿ ವಿಧಿಸುತ್ತಿದ್ದ ನಿಯಮವನ್ನು 


1|Page 


ವಿಧಿಸಿ ನೋಡಿದೆ. ಇನ್ನಿತರ ಮುಖ್ಯ ಕಾರ್ಯಗಳಿಗೆ ಅನುವು ಮಾಡಿಕೂಡಲು 
ಓದಿನ ರೋಗವನ್ನು ಬಿಯಂತಿಸಲೇಬೇಕೆಂಬುದನ್ನು ನೀವೂ ಒಪ್ಪುತ್ತೀರಿ. ನಿಜ, 
ಕೆಲವು ಕೆಲಸಗಳನ್ನು ಓದಿನ ಜೊತೆ ಜೊತೆಯೇ ಮಾಡುವುದು ಸಾಧ್ಯವಿದೆ. ಸ್ವತಃ 
ನಾನೇ ನನ್ನ ಶಾಲಾ ದಿನಗಳಲ್ಲಿ ಕನ್ನಡಕ ಮತ್ತು ಪ್ಲಾಸ್ಟಿಕ್‌ ಪುಟಿಗಳ ಮೇಲೆ 
ಒಂದು ಪುಟ್ಠಿ ವೈಪರ್‌ ಇದ್ದರೆ ಸ್ನಾನ ಮಾಡುವಾಗಲೂ ಓದಬಹುದಿತ್ತು ಎಂದು 
ಯೋಚಿಸುತಿದ್ದೆ. "ಓದು ಸೋಂಕಿತ ವ್ಯಕ್ತಿ" (ಓ. ಸೋಂ. ವ್ಯ) ಗಳ ಮುಂದಿರುವ 
ಸವಾಲೆಂದರೆ ಶಾಲೆಯು ತಮ್ಮ ಓದಿಗೆ ಅಡ್ಡಿಯಾಗದಂತೆ ನೋಡಿಕೂಳ್ಳುವುದು. 
ದಪ್ಪ ಭೌತಶಾಸ್ತ್ರ ಪಠ್ಯಪುಸಕದಡಿ ಅಡಗಿರುವ ಕಾದಂಬರಿಯನ್ನು ಓದುವುದು, 
ಉದ್ದ ನೋಟ್‌ ಬುಕ್‌ಗಳ ಹೊದಿಕೆಯಲ್ಲಿ ನಿಯತಕಾಲಿಕೆಗಳನ್ನು 
ಅಡಗಿಸಿಡುವುದು, ಇತ್ಲೀಚಿನ ರೋಚಕ ಕಾದಂಬರಿಗಳ ರಹಸ್ಯ ಓದಿಗೆ 
ಅನುಕೂಲವಾಗುವಂತೆ ಹೊಸ ಟರ್ಮ್‌ ಆರಂಭವಾಗುವ ಮೊದಲೇ 
ಪಠ್ಯಪುಸಕಗಳನ್ನೆಲ್ಲ ಓದಿ ಮುಗಿಸಿರುವುದು, ತರಗತಿಯ ಸಮಯದಲ್ಲಿ ತಡೆ 
ಇಲ್ಲದ ಓದಿಗಾಗಿ ಸ್ನೇಹಪರ ಮರದ ಕೂಂಬೆಗಳ ನಡುವೆ ಅವಿತಿರುವುದು, 
ಬಚ್ಚಿಲುಮನೆಯಲ್ಲಿ ಬಹಳ ಹೊತ್ತಿನವರೆಗೆ ಕನ್ಮರೆಯಾಗಿರುವುದು... - ಇಂತಹ 
ತಂತ್ರಗಳನ್ನು ಓ.ಸೋಂ೦.ವ್ಯಗಳು ಅವಲಂಬಿಸುತ್ತಾರೆ. ಚಿಕ್ಕಮಕ್ಕಳು ಓದುವ 
ಸೋಂಕನ್ನು ಅಂಟಿಸಿಕೊಳ್ಳಬಹುದಾದ ಮೂಲಗಳು ಹಲವು. ತಂದೆ-ತಾಯಿ, 
ಅಜ್ಯ-ಅಜ್ಮಿ, ಸಂಬಂಧಿಕರು, ಗೆಳೆಯರು ಮತ್ತು ಗುರುಗಳು ಹೆಚ್ಚು ಸಂಭಾವ್ಯ 
ಸೂೋಂ೦ಕುವಾಹಕಗಳು. ಗ್ರಂಥಾಲಯಗಳು ಮತ್ತು ಪುಸ್ತಕ ಮಳಿಗೆಗಳು ಸೋಂಕಿಗೆ 
ನಿಜವಾಗಿಯೂ ಕಾವು ಪೆಟ್ಟಿಗೆಗಳೇ ಸರಿ. ನಾನು ನಿಮ್ಮ ಮುಂದೆ ಕೆಲವು 
ವಿವರಣಾತ್ಮಕ ನಬಿದರ್ಶನಾಧ್ಯಯನಗಳನ್ನು - ಬೇಕಾದರೆ ವೀವದನ್ನು 
ಮುನ್ನೆಯಜ್ಜರಿಕಯ ಕತೆಗಳು ಎನ್ನಿ - ಪ್ರಸ್ತುತಪಡಿಸುತೇನೆ. ಅವು 
ರೋಗವಿರೋಧಕವನ್ನು ಹೇಗೆ ಸುಲಭವಾಗಿ ಬಿವಾರಿಸಿಕೊಳ್ಳಬಹುದೆಂಬುದನ್ನು 
ತೋರಿಸುತ್ತವೆ. 


ನಾಲ್ಕು ವರ್ಷ ವಯಸ್ಸಿನ ಹುಡುಗಿಯೊಬೃಳನ್ನು ಶಾಲೆಗೆ ಸೇರಿಸಲಾಗಿತ್ತು. 
ಅವಳ ತಂದೆ-ತಾಯಿಗಳೇ ಸೋಂಕಿನ ವಾಹಕಗಳಾಗಿದ್ದರೂ ಮತ್ತು 
ದೀರ್ಪಕಾಲದ ಸೋಂಕಿನ ಸಂಪೂರ್ಣವಾದ ರೋಗಲಕ್ಷಣಗಳನ್ನು 
ತೋರ್ಪಡಿಸುತ್ತಿದ್ದರರೂ ಆ ಹುಡುಗಿ ಸುಮಾರು ಆರು ತಿಂಗಳದದೆಗೆ 
ಪ್ರತಿರೋಧವನ್ನು ಹೊಂದಿದಳು. ಪುಟ್ಟಿ ಹುಡುಗಿಯ ಶಿಕ್ಷಕರು ಮಕ್‌ಳಿಗೆ ಧ್ವನಿ 
ಮತ್ತು ಚಿಹ್ನೆಗಳ ನಡುವಿನ ಸಂಬಂಧವನ್ನು ಅರಿಯುವುದಕ್ಕ ಸಹಾಯ 
ಮಾಡಲೆಂದು ಉಚ್ಛಾರ ಅಭ್ಯಾಸದ ಸರಣಿಯನ್ನು ಆರಂಬಿಸಿದರು. ಸುಮಾರು 
ಮೂರು ತಿಂಗಳ ಅವಧಿಯಲ್ಲಿ ಮಗುವಿನ ತಾಯಿಯು ರಜಾಕಾಲದ 
ವಿಹಾರಧಾಮಪವೊಂದರಲ್ಲಿ ವನಿರ್ದಿಷ್ಟ ಕೊಠಡಿಗೆ ಹೋಗಲು ಮಗು 


2|lPage 


ನಿರಾಕರಿಸಿತೆಂದು ವರದಿ ಮಾಡಿದರು. ಏಕೆಂದು ಕೇಳಿದಾಗ ಮಗುವು ಕೋಣೆಯ 
ಮೇಲೆ GUEST ROOM ಎಂದು ಬರೆದಿರುವ ಫಲಕವನ್ನು ತೋರಿಸಿ ಹೇಳಿತು: 
“Ghost Room - ನಂಗೆ ಭಯವಾಗಿದೆ ಮಮ್ಮಿ!" ಮಗು ಚಿಹ್ನೆಗಳಿಂದ ಅರ್ಥಕ್ಕ 
ಆಗಲೇ ಜಿಗಿದಿದ್ದಳು. ಅಂದರೆ ಅವಳಲ್ಲಿ ರೋಗ ಉತ್ಪತ್ತಿಯಾಗೇ ಬಿಟ್ಟಿತ್ತು. 
ಅಲ್ಲಿಂದ ಮುಂದೆ ಅದು ವೇಗವಾಗಿ ಉಲ್ಬಣಿಸಿತು. 


ಮುಂದಿನ ಐಬಿದರ್ಶನಾಧ್ಯಯನ ಐದು ವರ್ಷದ ಬಾಲಕನಿಗೆ 
ಸಂಬಂಧಿಸಿದ್ದು. ಅವನು ಸೋಂಕಿಗೆ ಒಳಗಾಗದಂತೆ ಸಂಪೂರ್ಣವಾಗಿ 
ಪ್ರತಿರಕ್ಕಿತನಾಗಿದ್ದಂತಿದ್ದ. ಈ ನಿದರ್ಶನದಲ್ಲಿ ರೋಗನಿರೋಧಕ ಶಕ್ತಿಯು 
ದೂರದರ್ಶನದ '॥ೀ-ಬಗ' ಎಂಬ ಪಾತ್ರವನ್ನು ಪ್ರದರ್ಶಿಸುವ ಕಾರ್ಟೂನ್‌ ಗಳ 
ಆಕರ್ಷಣೆಯಿಂದ ಹುಟ್ಕಿಕೊಂಡಿರುವಂತಿತ್ತು. ಒಂದು ದಿನ ಮಗುವು 
ಗೊಣಗುತ್ತಲೇ ತನ್ನ ತಾಯಿಯೊಡನೆ ಗ್ರಂಥಾಲಯಕ್ಕೆ ಹೋದ. ಅಲ್ಲಿ ಆತ 
ಆಕಸ್ಮಿಕವಾಗಿ ಅದೇ ಪಾತ್ರವನ್ನೇ ಚಿತ್ರಿಸುವ ಪುಸ್ತಕವೊಂದನ್ನು ಕಂಡು ಅದನ್ನು 
ಎರವಲು ಪಡೆಯಬಹುದೇ ಎಂದು ಕೇಳಿದ. ಮಗನ ಕೋರಿಕೆಗೆ ತಾಯಿ 
ಸಮ್ಮಪಿಸಿದಳು. ಆ ಕ್ಷಣದಿಂದಲೇ ಎಷ್ಟೆಲ್ಲ ವರ್ಷಗಳ ಆರ್ಜಿತ ಒದು- 
ನಿರೋಧಕ-ಶಕ್ತಿ ಕ್ಲೀಣಿಸಲಾರಂಬಭಿಸಿತು. ಲೈಬ್ರರಿಯಲ್ಲಿ ॥ೀ-Maಗ ಪುಸ್ತಕಗಳ 
ಪೂರೈಕೆ ಶೀಘ್ರದಲ್ಲೇ ಮುಗಿದುಹೋಗುತದೆ ಎಂದು ಹೆದರಿ (ಒಮ್ಮೆ ಸೋಂಕು 
ತಗಲಿದ ಮೇಲೆ ರೋಗಿಗೆ ಅವಿರತವಾಗಿ ಪುಸಕಗಳನ್ನು ಒದಗಿಸುತ್ತಲೇ 
ಇರಬೇಕಾಗುತ್ತದೆ) ಮಗುವು ಗೇ-ಒaಗ ಮಾಲಿಕೆಯ ಒಂದು ಪುಸಕವನ್ನು 
ಆಯ್ದುಕೊಂಡ ಪ್ರತಿಬಾರಿಯೂ ತಾಯಿಯು ಜಾಣತನದಿಂದ ಮತ್ತೂ ಒಂದು 
ಬೇರೆ ಪುಸಕವನ್ನು ತೆಗೆದುಕೊಳ್ಳುವಂತೆ ಒಪ್ಪಿಸುತ್ತಿದ್ದಳು. ಹೀಗೆ ಆಕೆ 
ಸನ್ನಿಜಿತವಾದ ಬಿಕ್ಕಟ್ಟಿನ್ನು ಪೂರ್ವಭಾವಿಯಾಗೇ ಮವಿವಾರಿಸಿಕೊಳ್ಳಲು 
ಸಾಧ್ಯವಾಯಿತು. ಈ ಹುಡುಗ ಮಾಲಿಕೆಯಿಂದ ಮಾಲಿಕೆಗೆ ಚಲಿಸಿದನೆಂದೂ, 
ಪ್ರತಿಬಾರಿಯೂ ಮಾಲಿಕೆಯು ಕೊನೆಗೊಳ್ಳಲು ಬರುತ್ತಿದ್ದಂತೆ ತಾಯಿಯ 
ಚಜೋದನೆಯಿಂದ ತನ್ನ ಆದ್ಯತೆಯ ಪುಸ್ತಕವನ್ನು ಬಿಟ್ಟಿ ಬೇರೆ ಪುಸಕ ವನ್ನೂ 
ಆಯ್ದುಕೂಂಡನೆಂದೂ ದಾಖಲೆಗಳು ಸೂಚಿಸುತ್ತವೆ. 


ನಾನು ಸಾದರಪಡಿಸಲು ಬಯಸುವ ಕೂನೆಯ ವಿದರ್ಶನಾಧ್ಯಯನವೂ 
ಸಹಿತ ಒಬ್ಬ ಪುಟ್ಟಿ ಹುಡುಗನ ಕುರಿತಾಗಿಯೇ ಇದೆ. ಈ ಹುಡುಗ ಓದುವ ರೋಗದ 
ವಿರುದ್ಧ ಒಂದು ಬಗೆಯ ನೈಸರ್ಗಿಕ ಪ್ರತಿರಕ್ಷಯನ್ನು ಹೊಂದಿರುವಂತೆ 
ತೋರುತ್ತಿದ್ದ. ಆ ಕುಟಿಂಬವು ಉದ್ದೇಶಪೂರ್ವಕವಾಗಿ ದೂರದರ್ಶನ ಸೆಟ್‌ ನ್ನು 
ಕೊಂಡುಕೊಂಡಿರಲಿಲ್ಲ. ರೋಗನಿರೋಧಕ ಶಕ್ತಿಗೆ ಬೇರಾವ ಕಾರಣಗಳೂ 
ಇದ್ದಂತಿರಲಿಲ್ಲ. ಈ ನಿದರ್ಶನದಲ್ಲೂ ಸಹಿತ ತಂದೆ-ತಾಯಿಗಳಿಬ್ಬರೂ 


3|Page 


ತೀವ್ರವಾಗಿ ಸೋಂಕಿಗೆ ಒಳಗಾದವರು ಎಂಬುದನ್ನು ಗಮನಿಸುವುದು ಮುಖ್ಯ. 
ಈ ಹುಡುಗನ ಒಡಹುಟ್ಟೆದವರೂ ಕಾಯಿಲೆ ಅಂಟಿಸಿಕೊಂ೦ಡವರೇ. ಶಾಲೆಯಲ್ಲಿ 
ಶಿಕ್ಷಕರಿಗೂ ಹುಡುಗನ ನಿರೋಧಕ ಶಕ್ತಿಯನ್ನು ಮುರಿಯಲಾಗಿರಲಿಲ್ಲ. ಬಹುಶಃ 
ಈ ಮಗುವು ತರಗತಿಯಲ್ಲಿ ಉಚ್ಚಾರಗಳ ಅಬ್ಯಾಸ ಮಾಡುತ್ತ 
ಕಾಲಕಳೆಯುವುದರ ಬದಲು ಹೊರಾಂಗಣದಲ್ಲಿ ಆಡಲು ಬಯಸುತ್ತಿದ್ದದೇ 
ಇದಕ್ಕೆ ಕಾರಣ. ಒಂದು ದಿನ ಅಲೆದಾಡುತ್ತ ಈ ಹುಡುಗ ಹಿರಿಯ ಮಕ್ಕಳ 
ತರಗತಿಯೊಳಗೆ ನಡೆದ. ಅಲ್ಲಿ ಶಿಕ್ಷಕರು ತರಗತಿಯ ಕಟಿಕಿಯ ಹೊರಗೆ ಬೇಲಿಯ 
ಮೇಲೆ ಒಂದು ಬೇಲಿಚಟಿಕ ಹಾಡುತ್ತಿರುವುದನ್ನು ಮಕ್ಕಳಿಗೆ ತೋರಿಸುತ್ತಿದ್ದರು. 
ಮೋಡಿಗೊಳಗಾದ ಹುಡುಗ ತನ್ನ ತಾಯಿಯ ಹತ್ತಿರ ಹೇಗೆ ತಮ್ಮ ಶಿಕ್ಷಕರು ತನಗೆ 
ಒ೦ದು 'ಬುಷ್‌ ಚಾಟಿರ್‌' ಎಂಬ ಹೆಸರಿನ ಒಂದು ಹಕ್ಕಿಯನ್ನು ತೋರಿಸಿದರು 
ಎಂಬುದನ್ನು ಹೇಳಿದ. ತಾಯಿಯು ಆ ಶಿಕ್ಷಕರನ್ನು ಭೇಟಿಯಾಗಿ ಆ ಹಕ್ಕಿಯ 
ಕುರಿತಾದ ಹುಡುಗನ ಕಲ್ಪನೆಯ ಬಗ್ಗೆ ತಮಾಷೆಯಾಗಿ ಮಾತನಾಡಿದರು. ಈ 
ಹಂತದಲ್ಲಿ ಶಿಕಕರು ತಾಯಿಗೂ ಮಗುವಿಗೂ ಸಲೀಂ ಅಲಿಯವರ 'ಪಕ್ಲಿಗಳಿಗೆ 
ಕ್ಲೇತ್ರ ಮಾರ್ಗದರ್ಶಿ' ಕೃತಿಯಿಂದ ಹಕ್ಕಿಯ ಚಿತ್ರವೊಂದನ್ನು ತೋರಿಸಿದರು. 
ಪುಟ್ಟಿ ಹುಡುಗ ಆ ಪುಸ್ತಕ ಬೇಕೆಂದು ಕೇಳಿದ. ಶೀಘ್ರದಲ್ಲೇ ಆತ ತಾನು ನೋಡಿದ 
ಪಕ್ಕಿಗಳನ್ನೆಲ್ಲಿ ಪುಸ್ತಕದಲ್ಲಿ ಗುರುತಿಸಬಲ್ಲವನಾದ ಮತ್ತು ಅನೇಕ ಸಲ 
ಅವುಗಳನ್ನು ಹೆಸರಿಸುವಂತೆ ಶಿಕ್ಷಕರನ್ನು ಕೋರುತ್ತಿದ್ದ. ಶಿಕಕರಿಗಿಂತ ಚೆನ್ನಾಗಿ ಆ 
ಪುಸ್ತಕವನ್ನು ಅರಿತುಕೂಂಡು ತನ್ನ ಗೆಳೆಯರಿಗೆ ಅವರೆಲ್ಲ ನೋಡಿದ, ತಾನು 
ಆತ್ಮಬಿಶ್ವಾಸದಿಂದ ಗುರುತಿಸಿದ ಪಕ್ಲಿಗಳ ಚಿತ್ರವನ್ನು ತೋರಿಸಲು ಪುಸ್ತಕದ 
ಸರಿಯದ ಪುಟವನ್ನು ತ್ವರಿತವಾಗಿ ತಿರುಗಿಸಿ ತೋರಿಸಬಲ್ಲವನಾದ. ಪಕ್ಷಿಗಳ 
ಹೆಸರನ್ನು ತಾನೇ ಓದಬೇಕಂಬ ಹುಡುಗನ ಬಯಕಯು ಅವನ 
ರೋಗಬಿರೋಧಕ ಶಕಿಗಿಂತ ಬಲವತ್ತರವಾಗಿತ್ತು ಮತ್ತು, ಅಯ್ಯೋ, ಈ ಮಗು 
ಕೂಡ ಶೀಘಫ)ುದಲ್ಲೇ ಸೋಂಕಿಗೆ ತುತ್ತಾಯಿತು. ಮುಂಬರಿಕೆ (ಫಾಲೋ ಅಪ್‌) 
ಅಧ್ಯಯನದ ಹೊತ್ತಿನಲ್ಲಿ ಈ ಹುಡುಗ - ಈಗ ಯುವಕನಾಗಿದ್ದಾನೆನ್ನಿ- ಪಕ್ಷಿಗಳ 
ಮೇಲಿನ ತನ್ನ ಆಸಕ್ತಿಯನ್ನು ಉಳಿಸಿಕೊಂಡಿಲ್ಲವೆಂದೂ, ಆದರೂ ಓದುವ 
ರೋಗದ ಸೋಂಕನ್ನು ಪೂರ್ತಿಯಾಗಿ ಹತ್ತಿಸಿಕೂಂಡಿದ್ದಾನೆಂದೂ, ಅದು 
ಕಡಿಮೆಯಾಗುವ ಯಾವ ಲಕ್ಷಣವೂ ಇಲ್ಲವೆಂದೂ ತಿಳಿದುಬಂತು. 


ಹೀಗಾಗಿ ಸಹ-ರೋ.ಸೋಂ.ವ್ಯ.ಗಳೇ, ಈ ನಿದರ್ಶನಾಧ್ಯಯನಗಳ ಕುರಿತು 
ಆಲೋಚಿಸುವುದನ್ನು ನಿಮಗೆ ಬಿಡುತ್ತೇನೆ ಮತ್ತು ವಿಮ್ಮ ಅನುಭವದಿಂದ 
ಇನ್ನಷ್ಟು ನಿದರ್ಶನಗಳನ್ನು ದಾಖಲಿಸಿ ಎಂದು ಒತ್ತಾಯಿಸುತ್ತೇನೆ. ಇದರಿಂದ 
ನಾವು ಈ ಸಾಂಕ್ರಾಮಿಕ ರೋಗವನ್ನು ಇನ್ನೂ ಚೆನ್ನಾಗಿ 
ಅರ್ಥಮಾಡಿಕೊಳ್ಳಬಹುದು ಮತ್ತು ಅದರ ಪ್ರಸಾರವನ್ನು ಬಿಬಾಯಿಸಬಹುದು. 


4l|Page 


ಉಲ್ಲೇಖಗಳು: 


e From Reader to Reading Teacher by Aebersold, J. and Fierd, M.L. 
; Cambridge University Press 1997. 

e Research Methods in Language and Learning by Nuttall, C.; 
Cambridge University Press 1983. 

e The Tale of Peter Rabbit by Beatrix Potter. 

e He Man and the Master of the Universe Animated Series, 
Production Director: Sutherland ; H.; Filmation Associates, Mattel 

e 7he BookofIndian Birds, by Salim Ali, S. Bombay Natural Society, 
Bombay (Thirteenth Revised Edition) 


ಇಂದಿರಾ ವಿಜಯಸಿ೦ಂಹ ಅವರು ಬೆಂಗಳೂರಿನ ಅಮೀಂ ಪ್ರೇಮ್‌ ಜಿ 
ಫೌಂಡೇಶನ್‌ ನ ಶೈಕ್ಷಣಿಕ ಸಲಹೆಗಾರರು. ಅವರು ಬೆಂಗಳೂರಿನ 'ಪೂರ್ಣ ಕಲಿಕಾ' 
ಕೇಂದ್ರದ ಸ್ಥಾಪಕ - ಟ್ರಸ್ಮಿ ಆಗಿದ್ದಾರೆ. ಇದು ಅವರು ತಮ್ಮ ಸ್ವಂತ ಮಕ್ಕಳಿಗೆ 
ಮನೆಯಲ್ಲೇ ಶಿಕ್ಷಣ ನೀಡುವ ನಿರ್ಧಾರವನ್ನು ತೆಗೆದುಕೊಂಡಾಗಿನ ಅವರ 
ಅನುಭವ ಮತ್ತು ಆಲೋಚನೆಗಳಿಂದ ಹೊರಹೊಮ್ಮಿದ "ಪರ್ಯಾಯ" ಶಾಲೆ. 
ಅವರು ಚಾಮರಾಜನಗರದ ಜಿಲ್ಲಾ ಗುಣಮಟ್ಟದ ಶಿಕ್ಷಣ ಯೋಜನೆಯಲ್ಲಿ 
(DQEP) ಆಳವಾಗಿ ತೊಡಗಿಸಿಕೊಂಡಿದ್ದಾದೆ. ಅಲ್ಲಿ ಅವರು ಶಿಕಕರ ವೃತ್ತಿಪರ 
ಅಭಿವೃದ್ದಿಯ ಕುರಿತು ಕೋರ್ಸ್‌ ನ್ನು ಸಹ ವಿನ್ಯಾಸಗೊಳಿಸಿದ್ದಾರೆ ಮತ್ತು 
ಕಲಿಸುತ್ತಾರೆ. "ಪತಾರಾ" ಎಂಬ ಗುಂಪಿನ ಬಾಗವಾಗಿದ್ದರಲ್ಲದೆ ಅಲ್ಲಿ ಅವರು 
ಮಕ್ಕಳಿಗಾಗಿ ಹದಿನೈದು ದಿನಗಳಿಗೊಮ್ಮೆ ಕಥಾವಾಚನ ಗೋಷ್ಠ್ಲಿಗಳನ್ನು 
ಆಯೋಜಿಸುವುದರಲ್ಲಿ ತೊಡಗಿಸಿಕೊಂಡಿದ್ದರು. ಅವರನ್ನು ಇಲ್ಲಿ 
ಸಂಪರ್ಕಿಸಬಹುದು: 


indira@ajimpremjifoundation.org. 


5|Page 


